ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಇಂಜಿನಿಯರಿಂಗ್‌ ಕಾಲೇಜು ಪ್ರಾರಂಭಿಸಲು ಇರಬೇಕಾದ ಸೌಕರ್ಯಗಳ ಕುರಿತು 
ಶ್ರೀ ರವಿಕುಮಾರ್‌. ಎನ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


106 (04) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ ಐ.ಟಿ ಮತ್ತು ಬಿ.ಟಿ, ವಿಜ್ನಾನ 
ತಂತ್ರಜ್ಞಾನ ಕೌಶಲ್ಯಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಇಂಜಿನಿಯರಿಂಗ್‌ ಕಾಲೇಜನ್ನು ಪ್ರಾರಂಭಿಸಲು ಇರಬೇಕಾದ ಕನಿಷ್ಠ ಮೂಲಸೌಕರ್ಯಗಳೇನು; 
ಕಾಲೇಜನ್ನು ಪ್ರಾರಂಭಿಸಲು ಇರಬೆಣಾದ ಜಾಗದ ಬಗ್ಗೆ ಇರುವ ನಿಯಮಗಳೇಮಸ; 


(ಆ) ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ತಾಲ್ಲೂಕಿನ ಬೇಗೂರು ಹೋಬಳಿಯ ಹುಳಿಮಾವು 
ಗ್ರಾಮದ ಸರ್ವೆ ನಂ. 63ರಲ್ಲಿ ಒತ್ತುವರಿ ಮಾಡಿಕೊಂಡಿರುವ 5 ಎಕರೆ ಸ್ಥಳದಲ್ಲಿ ತಾಂತಿಕ ಶಿಕ್ಷಣ 
ಸಂಸ್ಥೆಯನ್ನು ತೆರೆಯಲು ಅನುಮತಿ ನೀಡಿದವರ್ಯಾರು; 


(ಇ) ಇಸ್ನಾಮಿಯಾ ಇನ್‌ಸ್‌ಟಿಟ್ಟ್ಯೂಟ್‌ ಆಫ್‌ ಟಿಕ್ನಾಲಜಿ ಕಾಲೇಜನ್ನು ಆರಂಭಿಸಲು ಸಲ್ಲಿಸಿರುವ 
ದಾಖಲೆಗಳಲ್ಲಿ ಈ ಕಾಲೇಜು ಹೊಂದಿರುವ ಅಥವಾ ಬಳಸಿಕೊಳ್ಳುತ್ತಿರುವ ಜಾಗ ಎಷ್ಟು; ಈ ಜಾಗದ 
ಮಾಹಿತಿಯನ್ನು ಪರಿಶೀಲಿಸಿ ದೃಢೀಕರಿಸಿದ ಅಧಿಕಾರಿ ಯಾರು; (ವಿವರ ನೀಡುವುದು) 


(ಈ) ಇಸ್ನಾಮಿಯಾ ಇನ್‌ಸ್‌ಟಿಟ್ಕೂಟ್‌ ಆಫ್‌ ಟೆಕ್ನಾಲಜಿ ಕಾಲೇಜನ್ನು ಆರಂಭಿಸಲು ಶಿಫಾರಸ್ಸು 
ಮಾಡಿರುವ ಅಧಿಕಾರಿ ಯಾರು; ಯಾವ ನಿಯಮಗಳನ್ನಯ ಒತ್ತುವರಿ ಮಾಡಿದ ಜಾಗದಲ್ಲಿ ಕಾಲೇಜನ್ನು 
ಪ್ರಾರಂಭಿಸಲು ಅನುಮತಿ ನೀಡಲಾಗಿದೆ; 


(ಉ) ಸುಳ್ಳು ದಾಖಲೆ ಹಾಗೂ ತಪ್ಪು ಮಾಹಿತಿ ನೀಡಿ ಪ್ರಾರಂಭಿಸಲಾದ ಕಾಲೇಜಿನ ಅನುಮತಿ 
ಹಿಂಪಡೆಯಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? 


